ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :724 


೨ 
ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 


$ 
: ಶ್ರೀ ಸೌಲ್‌ ವಲ್ಯಾಪುರ್‌ 
| ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಸಾಲಿನಲ್ಲಿ ಸಾರಿಗೆ ವ್ಯವಸ್ಥೆಯ 


ಸುಧಾರಣೆಗಾಗಿ ಕೇಂದ್ರ 
ಸರ್ಕಾರದಿಂದ 
ಹಂಚಿಕೆಯಾಗಿರುವ 
ಅನುದಾನವೆಷ್ಟು (ವರ್ಷವಾರು 
ಹಂಚಿಕೆ ಮಾಡಲಾಗಿರುವ 
ಅನುದಾನದ ಸಂಪೂರ್ಣ 


ವಿವರ ಒದಗಿಸುವುದು) 


ಉತ್ತರಿಸುವ ದಿನಾಂಕ : 25-09-2020 
3 ಪಠೆ ಉತರ 
54 poy 
ಸಂ ಫ್‌ | 
©. |2016-17 ರಿಂದ 2019-20ನೇ | R 
; ಗ ಸಾರಿಗೆ ಸಂಸ್ಥೆಗಳಿಗೆ ಕೇಂದ್ರ “ಸರ್ಕಾರದಿಂದ 


ಹಂಚಿಕೆಯಾಗಿರುವ ಅನುದಾನದ ವಿವರ ಈ ಕೆಳಕಂಡಂತಿದೆ: 


ಕರಾಠ,ಸಾನಿಗಮಕ್ಕೆ 2019-2020ನೇ ಸಾಲಿನಲ್ಲಿ ಕೇಂದ್ರ|' 
ಸರ್ಕಾರದ ಸ್ಮಾರ್ಟ್‌ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ಮತ್ತು 
ದಾವಣಗೆರೆ ಸ್ಮಾರ್ಟ್‌ ಸಿಟಿ ವತಿಯಿಂದ 2 ಯೋಜನೆಗಳು 
ಮಂಜೂರಾಗಿರುತ್ತವೆ. ಸದರಿ ಯೋಜನೆಗಳಿಗೆ ತಗಲುವ ಸಂಪೂರ್ಣ 
ವೆಚ್ಚವನ್ನು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ವತಿಯಿಂದ. ಭರಿಸುತ್ತಿದ್ದು 


ನಿಗಮಕ್ಕೆ ಯಾವುದೇ ಅನುದಾನ ಹಂಚಿಕೆಯಾಗಿರುವುದಿಲ್ಲ. 


(ರೂ.ಲಕ್ಷಗಳಲ್ಲಿ) 
| ಕಾರ್ಯಗಾರ 
ವರ್ಷ ಮತ್ತು ಬಸ್ಸುಗಳು ನಿರ್ಭಯ ಚಾಲನಾ 
ಘಟಕ ಖರೀದಿಗಾ | ಯೋಜನೆ ತರಬೇತಿ 
|. ನಿರ್ಮಾಣ A ಸಿಮಿಲೇಟರ್‌ ; 
`ಜಿಂಮಸಾಸಂಸ್ಥ್‌" 
2016-17 T - - 5006 
27-1 74800 3372.00 § 
2018-19 -— ನ 3364.00 £ 
[205-5 ಸ್‌ ನಾ ಫ್‌ |] 
ವಾಕ.ರೆ.ಸಾ.ಸಂಸ್ಥೆ 
(ರೂ.ಕೋಟಿಗಳಲ್ಲಿ) 
ವರ್ಷ] ನವಕ ನಾಣ್‌ಹಾನ ಕನಾ] 
206-7] ಸ ] g | 
ವರ್‌ ಬೇನಿಂಗ್‌ 
2017-18 ಸ ಅಭಿವೃದ್ಧಿಗಾಗಿ 150 
TES | ಈ | z 
2019-20 pe - 
ಈ ಪೈಕ ಪ್ರತ ತರಚೀತಿ ಕೌಂತ್ರಗ್‌ಗೆ ರೂ. ₹50 ಹೋಟಿಯಂತೆ ರೂ. 


[1 
1.50 ಕೋಟಿ ಅನುದಾನ ಬಿಡುಗಡೆಯಾಗಿರುತ್ತದೆ. 


"ಈ.ಕರ.ಸಾ.ಸಂಸೆಗೆ 2016-17ರಿಂದ 2019-20ನೇ 
ಸಾಲಿನಲ್ಲಿ ಸಾರಿಗೆ ವ್ಯವಸ್ಥೆಯ ಸುಧಾರಣೆಗಾಗಿ, ಕೇಂದ್ರ 
'ಸರ್ಕಾರದಿಂದ' ಯಾವುದೇ ' ಅನುದಾನ `ಹಂಚಿಕೆಯಾಗಿರುವುದಿಲ್ಲ.”” 


ಸವ 


ಈ ಅನುದಾನದಲ್ಲಿ ಕಳೆದ 3 
ವರ್ಷಗಳಲ್ಲಿ ಯಾವ ಯಾವ 


ಯೋಜನೆಗಳನ್ನು 
ರೂಪಿಸಲಾಗಿದೆ; ಈ 
ಯೋಜನೆಗಳಿಗೆ ಖರ್ಚು 
ಮಾಡಿರುವ ಅನುದಾನವೆಷ್ಟು; 
(ಸಂಪೂರ್ಣ ವಿವರ 
ನೀಡುವುದು) 


ಕರಾ.ರ.ಸಾ.ನಿಗಮಕ್ಕೆ ,2019-2020ಸೇ ಸಾಲಿನಲ್ಲಿ ಕೇಂದ್ರ 
ಸರ್ಕಾರದ ಸ್ಮಾರ್ಟ್‌ ಸಿಟಿ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ 
ತುಮಕೂರು ಬಸ್‌. ನಿಲ್ದಾಣವನ್ನು 'ಪುನರ್‌ ಅಭಿವೃದ್ಧಿಪಡಿಸುವುದು 
ಹಾಗೂ ದಾವಣಗೆರೆ ಬಸ್‌ ನಿಲ್ದಾಣವನ್ನು ನೂತನ ಮಾದರಿಯ 
ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿಸುವ ಯೋಜನೆಗಳಿಗೆ ಕ್ರಮವಾಗಿ 
ರೂ.82.89 ಕೋಟಿಗಳು ಮತ್ತು ರೂ.120.00 ಕೋಟಿಗಳು | - 
ಮಂಜೂರಾಗಿದ್ದು; ಕ.ರಾ.ರ.ಸಾ.ನಿಗಮಕ್ಕೆ ಯಾವುದೇ | 
ಅನುದಾನವನ್ನು - ಹಂಚಿಕೆ ಮಾಡದಿರುವುದರಿಂದ, ನಿಗಮದಿಂದ 
ವೆಚ್ಚವನ್ನು ಮಾಡಿರುವುದಿಲ್ಲ. 


ಬೆಂ.ಮ.ಸಾ.ಸಂಸೆ 

ರ್‌ 

1. 2017-18ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಮುಂದುವರೆದ 
ಜೆಎನ್‌-ನರ್ಮ್‌ ಯೋಜನೆಯಡಿಯಲ್ಲಿ 5 ಬಸ್‌ ಘಟಕಗಳು 
ಹಾಗೂ 1 ಕಾರ್ಯಗಾರ ನಿರ್ಮಿಸಲು ರೂ.7.48 ಕೋಟಿಗಳ 


ಅನುದಾನವು . ಬಿಡುಗಡೆಯಾಗಿದ್ದು, ಈ ಮೊತ್ತವನ್ನು 
ಪೂರ್ಣವಾಗಿ ಖರ್ಚು ಮಾಡಲಾಗಿರುತ್ತದೆ. 
Il. ‘ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯು 


ಜೆಎನ್‌ನರ್ಮ್‌-2 ಯೋಜನೆ : ಅಡಿಯಲ್ಲಿ ಬೆಂ.ಮ.ಸಾ.ಸಂಸ್ಥೆಗೆ 
500 ವಾಹನಗಳ (150 ಹವಾನಿಯಂತ್ರಿತ ಹಾಗೂ 350 ಮಿಡಿ 
" ಹವಾನಿಯಂತ್ರಣ ರಹಿತ) ಖರಠೇದಿಗೆ ಮಂಜೂರಾತಿ 


ನೀಡಿರುತ್ತದೆ. 


ಸದರಿ ಯೋಜನೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ಸಂಸ್ಥೆಯ ಈ ಕೆಳಕಂಡ 442 ಬಸ್ಥಗಳನ್ನು ಖರೀದಿಸಿರುತ್ತದೆ: 


ವರ್ಷ | ಬಸ್ಸುಗಳ ಮಾದರಿ ' ಬಸ್ಸುಗಳ ಸಂಖ್ಯೆ 
2016-17 | ವೋಲ್ಟೋ ಹವಾನಿಯಂತ್ರಿತ ವಾಹನಗಳು 7 
ಪೋಲ್ಡೋ ಹವಾನಿಯಂತ್ರಿತ ಪಾಹನಗಳು 79 


2017-18 


ಟಾಟಾ ಮಿಡಿ ಬಸ್ಸುಗಳು 


ಯಾವುದು ಇರುವುದಿಲ್ಲ - 


2019-20 | 

_ ಒಟ್ಟು 442 
ಬಸ್ಸುಗಳ ಖರೀದಿಗಾಗಿ ಕೇಂದ್ರ ಸರ್ಕಾರದಿಂದ 
ಬಿಡುಗಡೆಯಾಗಿರುವ ಅನುದಾನ ರೂ.35.22 ಕೋಟಿ 


ಸಂಪೂರ್ಣವಾಗಿ ಬಳಸಲಾಗಿದೆ. 


IL ನಿರ್ಭಯ ಯೋಜನೆಯಡಿಯಲ್ಲಿ ಮಹಿಳಾ ಪ್ರಯಾಣಿಕರ 


ಸುರಕ್ಷತೆಗಾಗಿ ಕೆಳಕಂಡ 


ಹಮಿಕೊಳಲಾಗಿದೆ: 
ಳ್ಳ 


ಕಾರ್ಯಕ್ರಮಗಳನ್ನು 


1. ಮಹಿಳೆಯರಿಗೆ ವಾಹನ ಚಾಲನಾ ತರಬೇತಿ ಕಾರ್ಯಕ್ರಮ: 
ಅ) 10 ಲಘು ವಾಹನ (ಕಾರ್‌/ಜೀಪ್‌) ಖರೀದಿ 
ಆ) ಲಘು ವಾಹನ ಚಾಲನಾ ತರಬೇತಿ 


ಸತ” 


2  ಅಿಂಗ ಸಂವೇದನಾ ತರಬೇತಿ: ; 


ಅ) ಸಂಸ್ಥೆಯ 27000 ಸಿಬ್ಬಂದಿಗಳಿಗೆ ಲಿಲಗ ಸಂವೇದನಾ ತರಬೇತಿ 
ಆ) ಲಿಂಗ ಸಂವೇದನಾ ತರಬೇತಿಯ ಮೌಲ್ಯಮಾಪನಕ್ಕಾಗಿ 
ವೆಬ್‌ಟೂಲ್‌ ' ಅಭಿವೃದ್ಧಿ ಮತ್ತು ಅಳವಡಿಕೆ 
3. ಸಂಸ್ಥೆ ಸ್ಥೈೆಯ 3009 ಮಹಿಳಾ ಸಿಬ್ಬಂದಿಗಳಿಗೆ ಸ್ವರಕ್ಷಣಾ ತರಬೇತಿ 
( Self Defence) 

4. ಮಹಿಳಾ ಪ್ರಯಾಣಿಕರ - ಸುರಕ್ಷತೆ ಮತ್ತು ಭದತೆಗಾಗಿ 25 
ಜೀಪ್‌ (ಗಸ್ತು ವಾಹನ) ಕಾರ್ಯಚರಣೆ 

5." ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಜಾಹೀರಾತು ಮತ್ತು 
ಜಾಗೃತಿ ಅಭಿಯಾನ 

6. ಪ್ರಮುಖ 15 ಬಸ್‌ ನಿಲ್ದಾಣಗಳಲ್ಲಿ i ವಿಶ್ರಾಂತಿ 
ಕೊಠಡಿಗಳ ನಿರ್ಮಾಣ; ; 

7. ಮಹಿಳಾ ಪ್ರಯಾಣಿಕರ ಸುರಕ್ಷತೆಗಾಗಿ ಮೊಬೈಲ್‌ ಅಫ್ಲಿಕೇಷನ್‌ 
ಅಭಿವೃದ್ಧಿ 

8. ಸಂಸ್ಥೆಯ 5000 ಬಸ್ಸುಗಳಲ್ಲಿ ಸಿ.ಸಿ.ಕ್ಯಾಮರಾ ಅಳವಡಿಕೆ 
ಬಸ್‌ ನಿಲ್ದಾಣಗಳಲ್ಲಿ ಪ್ಯಾಸೆಂಜರ್‌ ಇನ್‌ಫಾರ್ಮೇಷನ್‌ ಡಿಸ್‌ಪ್ಲೇ 
ಅಳವಡಿಕೆ ನಿರ್ಭಯ ಯೋಜನೆಯಡಿ ಕವರೆಗೆ ಒಟ್ಟು 
ರೂ.7.85 ಕೋಟಿ ವೆಚ್ಚವಾಗಿರುತ್ತದೆ. 


IV. ಚಾಲನಾ ಸಿಮ್ಯುಲೇಟರ್‌ ಅಳವಡಿಸಲು ಮೆ! ಭಾರತ್‌ 
ಎಲೆಕ್ಟಾನಿಕ್ಸ ಲಿಮಿಟೆಡ್‌ಗೆ ಟೆಂಡರ್‌ ಆಗಿದ್ದು, ಅಳವಡಿಕೆಯ 
ಕಾಯ "ಪ್ರಗತಿಯಲ್ಲಿದ್ದು, ಅನುದಾನದ ' ಮೊತ್ತ ರೂ.50.00 
ಲಕ್ಷ ಬಾಕಿ ಉಳಿದಿರುತ್ತದೆ. 


ವಾ.ಕ.ರ.ಸಾ.ಸಂಸ್ಥೆ; 

ರೂ.1.50 ಕೋಟೆಗಳ ಅನುದಾನದಲ್ಲಿ ಕೇಂದ್ರ ಸರ್ಕಾರದ 
“Skill Developmen/Up ‘gradation of Drivers and 
Mechanical Staffs in the Road Transport Sector (2017- 
18)” ಯೋಜನೆಯಡಿಯಲ್ಲಿ ಹುಬ್ಬಳ್ಳಿಯಲ್ಲಿರುವ ಪ್ರಾದೇಶಿಕ ತರಬೇತಿ 
ಕೇಂದ್ರವನ್ನು ಉನ್ನತೀಕರಿಸಲು ಮತ್ತು ಗದಗ ಹಾಗೂ ಬಾಗಲಕೋಟೆ 
ನಗರಗಳಲ್ಲಿ ನೂತನವಾಗಿ ಪ್ರಾದೇಶಿಕ ತರಬೇತಿ ಕೇಂದ್ರಗಳನ್ನು 
ಸ್ಥಾಪಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಸದರಿ ಯೋಜನೆಗೆ 
ಈವರೆಗೆ ರೂ.1.43 ಕೋಟಿ ಮೊತ್ತ ಮೆಚ್ಚ ಘಾಢಲಗಿದ 


ಇ) 


1 
ಈ ಯೋಜನೆಗಳ ಪೈಕಿ 


ಪೂರ್ಣಗೊಂಡಿರುವ ಹಾಗೂ 
ವಿಫಲಗೊಂಡಿರುವ 
ಯೋಜನೆಗಳೆಷ್ಟು ” 
ಯೋಜನೆಗಳು ವಿಫಲಗೊಳ್ಳಲು 
ಕಾರಣವೇನು? 


ಕರಾರ.ಸಾನಿಗವು: `ಕುಮನಫಾರು ಇಸ್‌ ನಿಲ್ದಾಣವನ್ನು 
ಮರು ಅಭಿವ್ನ ೈದ್ಧಿಪಡಿಸುವ ಕಾಮಗಾರಿಯ ನಿರ್ಮಾಣ "ಲಸವು 
ಪ್ರಗತಿಯಲ್ಲಿರುತ್ತದೆ. 


ದಾವಣಗೆರೆ ಬಸ್‌ ನಿಲ್ದಾಣವನ್ನು ನೂತನ ಮಾದರಿಯ 
ಸೌಲಭ್ಯಗಳೊಂದಿಗೆ ಮೇಲರ್ಜೆಗೇರಿಸುವ pS ಟೆಂಡರ್‌ 
ಪತಿಯಗಳು ಪ ಪ್ರಗತಿಯಲ್ಲಿರುತ್ತದೆ. 


ಚೆಂ.ಮ.ಸಾ.ಸಂಸ್ಥೆ' ಕೇಂದ್ರ ಸರ್ಕಾರದ `'ಮುಂದುವರೆದ 

ಬಂ.ಮ.ಸ್ತಾಸಂಸ್ಥಿ: 5 
ಜೆಎನ್‌-ನರ್ಮ್‌ ಯೋಜನೆಯಡಿಯಲ್ಲಿ ಎಂ.ಎಸ್‌.ಪಾಳ್ಯ, 
ಹುತ್ತನಹಳ್ಳಿ, ಪಿಲ್ಲಗಾನಹಳ್ಳಿ, ಭೈರತಿಗಳಲ್ಲಿ ಬಸ್‌ ಘಟಕ 
ನಿರ್ಮಿಸುವುದು. ಹಾಗೂ ಚಲ್ಲಘಟ್ಟದಲ್ಲಿ ಕಾರ್ಯಗಾರ ನಿರ್ಮಿಸುವ 
ಯೋಜನೆಗಳನ್ನು ಪೂರ್ಣಗೊಳಿಸಿ, ಕಾರ್ಯಾಚರಣೆಗೊಳಿಸಲಾಗಿರುತ್ತದೆ. 
ಕಾವಲ್‌ ಹೊಸಹಳ್ಳಿಯಲ್ಲಿ ಬಸ್‌ ಘಟಕ ನಿರ್ಮಿಸುವ ಯೋಜನೆಯು 
ಪ್ರಗತಿಯಲ್ಲಿರುತ್ತದೆ. ' , 


2016-17 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು 
ಜೆಎನ್‌ನರ್ಮ್‌-2 ಯೋಜನೆಯಡಿಯಲ್ಲಿ ಬೆಂ.ಮ.ಸಾ.ಸಂಸ್ಥೆಗೆ 500 
ವಾಹನಗಳನ್ನು , . ಮಂಜೂರು" ಮಾಡಿದ್ದು, ಸದರಿ 
ಯೋಜನೆಯಡಿಯಲ್ಲಿ 150 ವೋಲ್ಟೋ ಹವಾನಿಯಂತ್ರಿತ ಹಾಗೂ 
292 . ಟಾಟಾ ಮಿಡಿ ಬಸ್ಸುಗಳನ್ನು -ಖರೀದಿಸಲಾಗಿರುತ್ತದೆ. 
ಸರಬರಾಜು ಆದ ಟಾಟಾ ಮಿಡಿ ವಾಹನಗಳಲ್ಲಿ ತಾಂತ್ರಿಕ 
ದೋಷಗಳು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಉಳಿದ 58 ಮಿಡಿ 
ವಾಹನಗಳ ಖರೀದಿಯನ್ನು ತಡೆ ಹಿಡಿಯಲಾಗಿರುತ್ತದೆ., 


ನಿರ್ಭಯ ಯೋಜನೆಯಡಿಯಲ್ಲಿನ ಕೆಲವು" ಯೋಜನೆಗಳು 
ಪೂರ್ಣಗೊಂಡಿದ್ದು, ಬಾಕಿ ಉಳಿದಿರುವ ಯೋಜನೆಗಳು 
ಪ್ರಗತಿಯಲ್ಲಿರುತ್ತಡೆ. ಚಾಲನಾ ಸಿಮ್ಯುಲೇಟರ್‌ ಅಳವಡಿಸಲು ಮೆ। 
ಭಾರತ್‌ ಎಲೆಕ್ಟ್ರಾನಿಕ್ಸ್‌ ಲಿಮಿಟೆಡ್‌ಗೆ ಟೆಂಡರ್‌ ಆಗಿದ್ದು, ಅಳವಡಿಕೆಯ 
ಕಾರ್ಯ ಪ್ರಗತಿಯಲ್ಲಿರುತ್ತದೆ. . 


ಸಂಖ್ಯೆ: ಟಿಡಿ 166 ಟಿಸಿಕ್ಕೂ 2020 | i 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


